ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪಶ್ನೆ ಸಂಖ್ಯೆ : 947 
ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ : ಶ್ರೀ ಶಶೀಲ್‌ ಜಿ.ನಮೋಶಿ (ಶಿಕ್ಷಕರ ಕ್ಷೇತ್ರದಿಂದ 
ಹೆಸರು ಚುನಾಯಿತರಾದವರು) 
ಉತ್ತರಿಸುವವರು ಮಾನ್ಯಗೆಣಿ ಮತ್ತು ಭೂ ವಿಜ್ಞಾನ ಹಾಗೂ ಮಹಿಳಾ ಮತ್ತು ಮಕ್ಕಳ 


ಅಭಿವೃದ್ಧಿ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 
ಇಲಾಖಾ ಸಚಿವರು. 


ಉತ್ತರಿಸಬೇಕಾದ ದಿನಾಂಕ - 21-12-2021 


ವಿಕಲಚೇತನರ ಇಲಾಖೆಯ ಸರ್ಕಾರಿ ಅಂಧ 
ಮತ್ತು ಕಿವುಡು ಮಕ್ಕಳ ಪ್ರಾಥಮಿಕ ಮತ್ತು ಪೌಢ 
ಶಾಲೆಯ ಪದವಿ ಪೂರ್ವ ಸಹಾಯಕ ಶಿಕ್ಷಕರು, 
ದೈಹಿಕ ಶಿಕ್ಷಣ ಶಿಕ್ಷಕರು, ಸಂಗೀತ ಶಿಕ್ಷಕರು 
ದರ್ಜೆ02 ಮತ್ತು ಸಂಗೀತ ಶಿಕ್ಷಕರು ದರ್ಜೆ 03ರ 
ಹುದ್ದೆಗೆ ಯಾವ ವೇತನ ಶ್ರೇಣಿ ನೀಡಲಾಗುತ್ತಿದೆ? 


ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನಯ 
ಸರ್ಕಾರಿ ಅಂಧ ಮತ್ತು ಕಿವುಡು ಮಕ್ಕಳ ಪ್ರಾಥಮಿಕ ಮತ್ತು 
ಪೌಢ ಶಾಲೆಯಲ್ಲಿ ಈ ಕೆಳಕಂಡಂತೆ ಹುದ್ದೆಗಳಿಗೆ ವೇತನ 
ಶೇಣಿ ನಿಗದಿಪಡಿಸಲಾಗಿದೆ. 


ಹುಷ್ಕಯ 


ಪದವ ಫಾರ 73500-47650 
ಸಹಾಯಕ ಶಿಕ್ಷಕರು 
ದೈಹಿಕ ಶಿಕ್ಷಣ ಶಿಕ್ಷಕರು 23500-47650 


ಪದನಾಮ 


ಸಂಗೀತ ಶಿಕ್ಷಕ ರ 33500-47650 
ದರ್ಜೆ -02 
ಸಂಗೀತ ಶಿಕ್ಷಕರು 21400-42000 


ದರ್ಜೆ-03 


ವಿಕಲಚೇತನರ ಇಲಾಖೆಯ 1982 ಅನುದಾನಿತ 
ಸಂಹಿತೆ ಅಡಿಯಲ್ಲಿ .ಸಾರ್ಯನಿರ್ವಹಿಸುತ್ತಿರುವ 
ಶಿಕ್ಷಣ ಸಂಸ್ಥೆಗಳಲ್ಲಿ ಪದವಿ ಪೂರ್ವ ಸಹಾಯಕ 
ಶಿಕ್ಷಕರು, ದೈಹಿಕ ಶಿಕ್ಷಣ ಶಿಕ್ಷಕರು, ಸಂಗೀತ 
ಶಿಕ್ಷಕರು ದರ್ಜೆ02 ಮತ್ತು ಸಂಗೀತ ಶಿಕ್ಷಕರು 
ದರ್ಜೇ-03ರ ಹುದ್ದೆಗೆಯಾವ ವೇತನ ಶ್ರೇಣಿ 
ನೀಡಲಾಗುತ್ತಿದೆ? 


1982ರ ರಾಜ್ಯಅನುದಾನ ಸಂಹಿತೆಯಡಿ 
ಕಾರ್ಯನಿರ್ವಹಿಸುತ್ತಿರುವ ಶಾಲೆಗಳಲ್ಲಿನ ಈ ಕೆಳಕಂಡಂತೆ 
ಹುದ್ದೆಗಳಿಗೆ ವೇತನ ಶ್ರೇಣಿಯನ್ನು ನೀಡಲಾಗುತ್ತಿದೆ. 


ಹಾಷ್ನಹ ಪದನಾಮ 


ಫಡನ್‌ ಪಾರ್‌ ಸಹಾ 73500-47650 
ಶಿಕ್ಷಕರು 


ದೈಹಿಕ ಶಿಕಣ ಶಿಕಕರು 23500-47650 
[3 pd 


ಸಂಗೀತ ಶಿಕ್ಷಕರು ದರ್ಜಿ” | ಸದರಿ ಹುದೆಗಳು 


spe SE We Ses BSE ಹುದ್ದೆಗಳಿಗೆ ವೇತನ ಶ್ರೇಣಿ 
ಶ್ರೇಣಿ ನೀಡಲಾಗುತ್ತಿದೆ? ನಿಗದಿಪಡಿಸಲಾಗಿದೆ. 
ಹಾಷ್ನಷ`ಪಡನಾಮ ಪತಸ3್‌ಣಿ 
ಗ"ಪಡನ್‌ ಪಾರ್ವ ಸಹಾಯ್‌ 25800-51400 


ಶಿಕಕರು 
A 


ಸಂಗೀತ ಶಿಕ್ಷಕರು ದರ್ಜೆ-02 33450-62600 


ಸಂಗೀತ ಶಿಕ್ಷಕರು ದರ್ಜೆ-03 ಶಿಕ್ಷಣ ಇಲಾಖೆಯಲ್ಲಿ 
ಸದರಿ ಹುದ್ದೆಯು 


ಇರುವುದಿಲ್ಲ. 


ದೈಹಿಕ ಶಿಕ್ಷಣ ಶಿಕ್ಷಕರು ಶಿಕ್ಷಣ ಇಲಾಖೆಯಲ್ಲಿ 
ಪ್ರಾಥಮಿಕ ವಿಭಾಗಕ್ಕೆ 
ಹಾಗೂ ಪೌಢ ಶಾಲೆ 
ವಿಭಾಗಕ್ಕೆ ಪ್ರತ್ಯೇಕ ದೈಹಿಕ 
ಶಿಕಣ ಶಿಕಕರಿದ್ದು, ಈ 
ON) DU [a) 

ಇಲಾಖೆಯಲ್ಲಿ ಪ್ರಾಥಮಿಕ 
ಮತ್ತು ಪೌಢ ಶಾಲೆ 
ವಿಭಾಗ ' ಎಂದು 
ವಿಂಗಡಿಸಿರುವುದಿಲ್ಲ. ದೈಹಿಕ 
ಶಿಕಣ ಶಿಕಕರ ಹುದೆ 
[oY ಚಿ o 
ಮಾತ್ರ ಇರುತ್ತದೆ; 


Ro 


ವಿಕಲಚೇತನರ ಇಲಾಖೆಯ ಶಿಕ್ಷಕರಿಗೆ ಹಾಗೂ | ವಿಕಲಚೇತನರ ಇಲಾಖೆಯ ಶಿಕ್ಷಕರಿಗೆ ಹಾಗೂ ಶಿಕ್ಷಣ 
ಶಿಕ್ಷಣ ಇಲಾಖೆಯ ಶಿಕ್ಷಕರಿಗೆ ನೀಡಲಾಗುತ್ತಿರುವ ಇಲಾಖೆಯ ಶಿಕ್ಷಕರಿಗೆ ನೀಡಲಾಗುತ್ತಿರುವ ವೇತನ ಶ್ರೇಣಿಯ 
ವೇತನ ಶ್ರೇಣಿಯ ವ್ಯತ್ಯಾಸವು ಸರ್ಕಾರದ | ವ್ಯತ್ಯಾಸವು ಸರ್ಕಾರದ ಗಮನಕ್ಕೆ ಬಂದಿದೆ, ಈ ಬಗ್ಗೆ ವೇತನ 
ಗಮನಕ್ಕೆ ಬಂದಿದೆಯೇ? ಶ್ರೇಣಿಯನ್ನು ಪರಿಷ್ಕರಿಸುವ ಪ್ರಸ್ತಾವನೆಯು 
ಪರಿಶೀಲನೆಯಲ್ಲಿರುತ್ತದೆ. 


ಸಂ: ಮಮ*ಇಂ276 ಪಿಹೆಚ್‌.ಪಿ 2021 


ALO 
(ಆಚರ ಹಾಲಪ್ಪ ಬಸಪು) 
ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಹಾಗೂ ಹಿರಿಯ 
ನಾಗರಿಕರ ಸಬಲೀಕರಣ ಸಚಿವರು 


